ಷಹ 


ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1906 


ಉತ್ತರಿಸುವ ದಿನಾಂಕ 


16.03.2022 


ಉತ್ತರಿಸುವ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಅಮ 


ಕ್ರ ಮ ಪು ಶೆ 


ಉತ್ತರ 


ಅ | ರಾಜ್ಯದಲ್ಲಿ "ಪ್ರಧಾನ ಮಂತ್ರಿ 
ಆವಾಸ್‌ ಯೋಜನೆ" (ನಗರ) 
ಯನ್ನು ಯಾವ ವರ್ಷದಿಂದ 


ಅನುಷ್ಠಾನಗೊೂಳಿಸಲಾಗುತ್ತಿ 
ದೆ; ಈ ಯೋಜನೆಯ ರೂಪು- 
ರೇಷೆ ಮತ್ತು 
ಫಲಾನುಭವಿಗಳಿಗೆ 
ದೊರೆಯುವ ಸೌಲಭ್ಯಗಳು 

| ಯಾವುವು ಎ... (ವಿವರ. 
ನೀಡುವುದು) 


ಕೇ೦ದ್ರ ಪುರಸ್ಕೃತ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ಯನ್ನು | 


2015ನೇ ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 

ಯೋಜನೆಯ ರೂಪುರೇಷೆಗಳು: 

ಈ ಯೋಜನೆಯಡಿ ಈ ಕೆಳಗಿನಂತೆ 4 ಘಟಕಗಳಿರುತ್ತವೆ:- 
1. “In situ” Slum Redevelopment (ISSR); 

-..-.-2..-Affordable Housing-in-Partnership (AHP) —— ~—— 
3. Beneficiary-led Construction (BLC); and 


4. Credit Linked Subsidy Scheme (CLSS). 


“In-situ” Slum_Redevelopment (1SSR}: ಖಾಸಗಿ ಸಹಭಾಗಿತ್ವದೊಂದಿಗೆ 
ಕೊಳಚೆ ಪ್ರದೇಶಗಳನ್ನು ಪುನರಾಭಿವೃದ್ಧಿಗೊಳಿಸುವುದು. 


Affordable Housing in Partnership (AHP): ಈ ಘಟಕದಡಿ ಸರ್ಕಾರದ 
ಜಮೀನಿನಲ್ಲಿ ಬಹುಮಹಡಿ ಮನೆಗಳನ್ನು . ಗುತ್ತಿಗೆದಾರರಿಂದ 
ನಿರ್ಮಿಸಲಾಗುವುದು. 


Beneficiary-Led Construction (BLO: ಈ ಘಟಕದಡಿ ಫಲಾನುಭವಿಗಳು 
ತಮ್ಮ ಸ್ವಂತ ನಿವೇಶನದಲ್ಲಿ ತಾವೇ ಸ್ವತಃ. ಮನೆ ನಿರ್ಮಾಣ 
ಮಾಡಿಕೊಳ್ಳುವರು. - 


Credit Linked Subsidy Scheme _(CLSS: ಈ ಘಟಕದಡಿ ಅರ್ಹ 
ಫಲಾನುಭವಿಗಳು ಬ್ಯಾಂಕ್‌ಗಳಿಂದ ಪಡೆಯುವ ಗೃಹ ಸಾಲಕ್ಕೆ ತಗಲುವ 
ಬಡ್ಡಿಗೆ ಪ್ರಸ್ತುತ ರೂ. 600 ಲಕ್ಷಗಳ ಮೊತ್ತಕ್ಕೆ ಶೇಕಡಾ 65 'ರಷ್ಟು 
ಸಹಾಯಧನ ಒದಗಿಸಲಾಗುವುದು. 


ಫಲಾನುಭವಿಯು ಪ್ರಧಾನ ಮಂತಿ ಆವಾಸ್‌ ಯೋಜನೆಯಡಿ ಈ ಮೇಲಿನ 
ಯಾವುದಾದರೂ ಒಂದು ಘಟಕದಡಿ ಸಹಾಯಧನವನ್ನು 
ಪಡೆದುಕೊಳ್ಳಬಹುದಾಗಿದೆ. ' 


ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆಬಾಸ್‌ ಯೋಜನೆಯ ಸಗ ಮತ್ತು 8C- 


Convergence ಅಡಿ ವಾಜಪೇಯಿ ನಗರ ವಸತಿ ಯೋಜನೆ, ಡಾ.ಬಿ.ಆರ್‌ 


Page 1 of 3 


ಅಂಬೇಡ್ಕರ್‌ ನಿವಾಸ್‌ ಯೋಜನೆ, ದೇವರಾಜ ಅರಸು ವಿಶೇಷ ವಸತಿ 
ಯೋಜನೆಗಳೊಂದಿಗೆ ಸಮನ್ನಯಗೊಳಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ 
ಮತ್ತು ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಪ್ರತಿ ಮನೆಗೆ ರೂ. 1.50 
ಲಕ್ಷವನ್ನು ಒದಗಿಸಲಿದೆ ಮತ್ತು ರಾಜ್ಯ ಸರ್ಕಾರವು ಎಸ್‌.ಸಿ. / ಎಸ್‌.ಟಿ. 
ಫಲಾನುಭವಿಗಳಿಗೆ ರೂ. 2.00 ಲಕ್ಷಗಳು ಮತ್ತು ಇತರೆ ಸಾಮಾನ್ಯ ವರ್ಗದ 
ಫಲಾನುಭವಿಗಳಿಗೆ ರೂ. 1.20 ಲಕ್ಷವನ್ನು ಒದಗಿಸಲಿದೆ. 


ಒಟ್ಟಾರೆಯಾಗಿ ಈ ಯೋಜನೆಯಡಿ ಎಸ್‌.ಸಿ. / ಎಸ್‌.ಟಿ. ಫಲಾನುಭವಿಗಳು 
ರೂ. 3.50 ಲಕ್ಷಗಳನ್ನು (ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ) ಮತ್ತು 
ಇತರೆ ಸಾಮಾನ್ಯ ವರ್ಗದ ಫಲಾನುಭವಿಗಳು ರೂ. 270 ಲಕ್ಷಗಳ (ಕೇಂದ್ರ 
ಮತ್ತು ರಾಜ್ಯ ಸರ್ಕಾರ ಸೇರಿ) ಸಹಾಯಧನವನ್ನು ಪಡೆಯಲಿದ್ದಾರೆ. 


ರಾಜ್ಯದಲ್ಲಿ . ಈ 
ಯೋಜನೆಯಡಿ ಕಳೆದ ೦5 
ವರ್ಷಗಳಲ್ಲಿ 


ನಿರ್ಮಿತವಾಗಿರುವ ಮನೆ / 
ಫ್ಲ್ಯಾಟ್‌ಗಳ ಸಂಖ್ಯೆ ಎಷ್ಟು; 
ಮತ್ತು ಎಷ್ಟು ಮನೆ / 
ಫ್ಲ್ಯಾಟ್‌ಗಳು 

ಮಾರಾಟವಾಗದೇ ಉಳಿದಿವೆ; 
(ಜಿಲ್ಲಾವಾರು ವಿವರವನ್ನು 
ನೀಡುವುದು) 


ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ-ನಗರದ ಗ? 
ಘಟಕದಡಿ ಕಳೆದ 5 ವರ್ಷಗಳಲ್ಲಿ ಈ ಕೆಳಗಿನಂತೆ ಮನೆಗಳನ್ನು 
ನಿರ್ಮಾಣ ಮಾಡಲಾಗಿದೆ. ಯೋಜನೆಗಳ ಪ್ರಗತಿಯ ವಿವರಗಳು ಈ 
ಕೆಳಗಿನಂತಿವೆ:- 


"ಅನು J 
ಅನು | ಮೋದನ | ಟೆಂಡರ್‌ ಪ್ರಗತಿ ಪೂರ್ಣ 
ಕ್ರ. ಆಗಿರುವ | ಯಲ್ಲಿರುವ 
ಸಂ ಷ್ಟಾನ ಗೊಂಡ ಮನೆಗಳ ಮನೆಗಳ ಗೊಂಡಿರುವ 
"| ಸಂಸ್ಥೆ | ಮನೆಗಳ ಮನೆಗಳ ಸಂಖ್ಯೆ 
ಸಂಖ್ಯೆ ಸಂಖ್ಯೆ 
ಸಂಖ್ಯೆ . 
1 KSD8 180253 |. 180253 25097 39083 
2_..|..UB. | 65824, | 36387 |. 17126, 1844 
3 RGHCL 100000 52735 44305 0 
4 PKGB 2211 1966 1103 556 
5 BDA 876 876 128 364 
ಒಟ್ಟು; 349164 272217 87759 41847 


*ಸದರಿ 349164 ಮನೆಗಳ ಪೈಕಿ 219558 ಮನೆಗಳ ಕಾಮಗಾರಿ ಇನ್ನೂ 
ಪ್ರಾರಂಭಿಸಬೇಕಾಗಿರುತ್ತದೆ. ' 

ಸದರಿ ಯೋಜನೆಯಡಿ 3,49,164 ಮನೆಗಳನ್ನು ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆಯ ಮಾರ್ಗಸೂಚಿಯನುಸಾರ ವಸತಿ / ನಿವೇಶನರಹಿತ ಅರ್ಹ 
ಬಡ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವುದರಿಂದ ಈ ಮನೆಗಳನ್ನು 
ಮಾರಾಟ ಮಾಡುವುದಿಲ್ಲ. ಈಗಾಗಲೇ .ಪೂರ್ಣಗೂಂಡಿರುವ 41,847 
ಮನೆಗಳ ಹೈಕಿ 26380 ಮನಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ 
ಮಾಡಲಾಗಿದೆ. 


ಆದರೆ, "ಮುಖ್ಯಮಂತಿಗಳ ಒಂದು'ಲಕ್ಷ ಬಹುಮಹಡಿ ಬೆ೦ಗಳೂರು ವಸತಿ 
ಯೋಜನೆ"ಯಡಿ 8096 -284ಓ ಮನೆಗಳನ್ನು ನಿರ್ಮಿಸುತ್ತಿದ್ದು, ಸದರಿ 
8096 ಮನೆಗಳನ್ನು ಮಾತ್ರ ಕಾಮಗಾರಿ ಪೂರ್ಣಗೊಂಡ ನಂತರ 
ವಿಯಮಾನುಸಾರ ಮಾರಾಟ ಮಾಡಲಾಗುವುದು. 


ರಾಜ್ಯದಲ್ಲಿ ಈ ಯೋಜನೆ 


ಮನೆ / ಫ್ಲಾಟ್‌ಗಳ 
ನಿರ್ಮಾಣ - 
ವಿಳಂಬವಾಗುತಿರುವುದರಿಂ 


ರಾಜ್ಯದಲ್ಲಿ ಎ.ಹೆಚ್‌.ಪಿ. ಘಟಕದಡಿ ವಿರ್ಮಾಣ ಮಾಡುವ 
ಯೋಜನೆಗಳಡಿ ಘಟಕ ವೆಚ್ಚವು ರೂ. 5.00 ಲಕ್ಷಗಳಿಂದ ರೂ. 10.60 
ಲಕ್ಷಗಳಷ್ಠಿದ್ದು, ಈ ಪೈಕಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಎಸ್‌.ಸಿ. 
/ ಎಸ್‌.ಟಿ. ಫಲಾನುಭವಿಗೆ ರೂ. 3.50 ಲಕ್ಷಗಳು ಹಾಗೂ ಇತರೆ ಸಾಮಾನ್ಯ 


ದ ಸದರಿ ಮನೆ / ಫ್ಲಾಟ್‌ಗಳ 
ನಿರ್ಮಾಣ ಬೆಚ್ಚಿ ಅಧಿಕವಾಗಿ 


ವರ್ಗದ ಫಲಾನುಭವಿಗೆ ರೂ. 270 ಲಕ್ಷಗಳನ್ನು ಒದಗಿಸುತಿದ್ದು, ಬಾಕಿ 
ಮೊತ್ತವನ್ನು ಫಲಾನುಭವಿಗಳು ಸ್ವಂತ ಉಳಿತಾಯದ ಮೂಲಕ ಹಾಗೂ 
ಬ್ಯಾಂಕ್‌ ಸಾಲದ ಮೂಲಕ ಭರಿಸಬೇಕಾಗಿರುತ್ತದೆ. 


ಫಲಾನುಭವಿಗಳಿಗೆ 


Page 2 of 3 


ಹೊರೆಯಾಗುತ್ತಿರುವುದು 


ಬಂದಿದೆಯೇ? 


ಸರ್ಕಾರದ ಗಮನಕ್ಕೆ 


ಆದರೆ, ಬಡ ಫಲಾನುಭವಿಗಳು ತಮ್ಮ ಪಾಲಿನ ಮೊತ್ತವನ್ನು ಭರಿಸಲು 


ವಿಳ೦ಬ ಮಾಡುತಿದ್ದಾರೆ. 


ಬಡ ಫಲಾನುಭವಿಗಳಿಗೆ ಬ್ಯಾಂಕ್‌ಗಳಿಂದ ಸಾಲ ಸೌಲಭ್ಯ ಒದಗಿಸಲು 
ಅನುಷ್ಠಾನ ಸಂಸ್ಥೆಗಳೇ ಸರಳೀಕೃತ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿ, 
ನಿಗದಿಪಡಿಸಿರುವ ದಾಖಲೆಗಳನ್ನು ಫಲಾನುಭವಿಗಳಿಂದ ಪಡೆದು 
ಬ್ಯಾಂಕ್‌ಗಳಿಗೆ ಸಲ್ಲಿಸುತ್ತಿವೆ. ಮುಂದುವರೆದು, ರಾಜ್ಯ ಮಟ್ಟಿದ ಅನುಷ್ಠಾನ 
ಸಂಸ್ಥೆಯಾದ ರಾಜೀವ್‌ ಗಾಂಧಿ ವಸತಿ ನಿಗಮ ನಿಯಮಿತವು ಲೀಗಲ್‌ 
ಅಡ್ಡೈಸರ್‌ ಹಾಗೂ ವ್ಯಾಲುವರ್‌ಗಳನ್ನು ನೇಮಕ ಮಾಡಿದ್ದು, ಒಂದು 
ಯೋಜನೆಗೆ ಒಂದು ಮಾಸ್ಕರ್‌ ವ್ಯಾಲುವೇಷನ್‌ 1 ಲೀಗಲ್‌ ಒಪೀನಿಯನ್‌ 
ವರದಿಯನ್ನು ಸಲ್ಲಿಸಲಾಗುತ್ತಿದೆ. ನಗರ ಸ್ಥಳೀಯ ಸಂಸ್ಥೆಗಳೇ ತ್ರಿಪಕ್ಲೀಯ 
ಒಷ್ಟಂದ ಪತ್ರ, ತಾತ್ಕಾಲಿಕ ಹಂಚಿಕೆ ಪತ್ರ ಹಾಗೂ ರೇರಾ ನೋಂದಣಿ 
ಸಂಬಂಧದ ಪ್ರತಿಗಳನ್ನು ಸಲ್ಲಿಸುತ್ತಿದ್ದಾರೆ. 


ಸಾಲ ಮಂಜೂರು ಮಾಡಿ, ಹಣ ಬಿಡುಗಡ ಮಾ ದಲ್ಲಿ, 


. [ಸ೦ಖ್ಯೆ: ವಇ 74 ಹೆಚ್‌ಎಫ್‌ಎ 2022] 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು. 


Page 3 of 3 


Ey RS 
— — ee nh ne AE 


